ಇತಿಹಾಸ ದರ್ಶನ 


ಸಂಪುಟ ೧೧/೧೯೯೬ 


೧೯೯೫ರಲ್ಲಿ ಬೆಳಗಾವಿಯಲ್ಲಿಸಮಾವೇಶಗೊಂಡ ಕರ್ನಾಟಕ ಇತಿಹಾಸ ಅಕಾದೆಮಿಯ 
ಒಂಬತ್ತನೆಯ ವಾರ್ಷಿಕ ಸಮ್ಮೇಳನದಲ್ಲಿ ಮಂಡಿಸಿದ ಪ್ರಬಂಧಗಳ ಸಂಪುಟ 


ಕ ಸಂಪಾದಕರು 
ಡಾ॥ ಸೂರ್ಯನಾಥ ಕಾಮತ್‌ 
ತು ಹಿ. ವಿ. ಕೃಷ್ಣಮೂರ್ತಿ 


ITIHAASA DARSHANA 
Proceedings of the Nineth Annual 
Conference of the Karnataka Itihasa 
Academy (Regd.) held at Belagaum 
on 9, 10 and 11th September, 1995 


Volume 11, June 1996 


Edited by : Dr. Suryanath Kamath 
P.V. Krishna Murthy 


Published by Karnataka Itihasa Academy (Regd.) 
Gokhale Institute of Public Affairs Compound 
Basavanagudi Road, Narasimharaja Colony 
Bangalore-560 019 


© ಆಯಾ ಲೇಖಕರದು 


ಬೆಲೆ: ರೂ. ೧೦೦-೦೦ 


ಲಕ್ಷ್ಮಿ ಮುದ್ರಣಾಲಯ 
ಚಾಮರಾಜಪೇಟೆ, ಬೆಂಗಳೂರು-೫೬೦ ೦೧೮ 
ದೂರವಾಣಿ ೬೬೧೩೧೨೩, ೬೬೧೮೭೫೨ 


ಸಂಪಾದಕೀಯ 


ಇತಿಹಾಸ ಅಕಾದೆಮಿಯ ಒಂಬತ್ತನೆಯ ಸಮ್ಮೇಳನದ ನಡವಳಿಕೆಗಳ- ಆಗ ಮಂಡಿಸಿದ 
ಪ್ರಬಂಧಗಳ-ಸಂಕಲನ ಈ "ಇತಿಹಾಸ ದರ್ಶನ' ೧೧ನೆಯ ಸಂಪುಟ. ಒಂಬತ್ತನೆಯ 
ಸಮ್ಮೇಳನ ನಡೆದು ಒಂಬತ್ತೇ ತಿಂಗಳಲ್ಲಿ ೧೦ನೆಯ ಸಮ್ಮೇಳನ ನಡೆದುದರಿಂದ ಈ 
ಸಂಪುಟದ ಮುದ್ರಣಕ್ಕೆ ಕಾಲಾವಕಾಶ ಬಹಳ ಕಡಿಮೆಯಾಯಿತು. ಲೇಖನಗಳು ಕೈಸೇರಲು 
ವಿಳಂಬವಾಯಿತು. ಒಂದೆರಡನ್ನು ಬಿಟ್ಟು ಕೈಸೇರಿದ ಎಲ್ಲ ಪ್ರಬಂಧಗಳನ್ನು ಇಲ್ಲಿ ಪ್ರಕಟಿಸಿದೆ. 
ಮಂಡಿಸಿದ ಪ್ರಬಂಧದ ಹಸ್ತಪ್ರತಿ ೧೦ ಪುಟಕ್ಕೂ ಮೊರದಂತೆ ಇರಬೇಕೆಂದು ಈ ಲೇಖನಗಳ 
ವಿದ್ವಾಂಸರನ್ನು ಇಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇವೆ. 


ಅಕಾದೆಮಿಗೆ ಹತ್ತು ವರ್ಷ ತುಂಬಿದಾಗ ಸಂಶೋಧಕರಿಗೆ ಮಾರ್ಗದರ್ಶಕವಾಗುವಂತೆ 
ವಿಚಾರ ಸಂಕಿರಣವೊಂದನ್ನು ಬೆಂಗಳೂರಲ್ಲಿ ಏರ್ಪಡಿಸಿದ್ದೆವು. ಇದಲ್ಲದೆ ಹಂಪಿಯಲ್ಲಿ 
ಬೃಹತ್‌ ಪ್ರಮಾಣದ ವಿಜಯನಗರದ ಇತಿಹಾಸದ ಬಗೆಗಿನ ಸಮ್ಮೇಳನ ಸಂಘಟಿಸಲಾಯಿತು. 
ಈಗ ಹತ್ತನೆಯ ವಾರ್ಷಿಕ ಸಮ್ಮೇಳನ ನಡೆದಿದೆ. 


ಕರ್ನಾಟಕ ಸರಕಾರದ ಪದವಿಪೂರ್ವ ಶಿಕ್ಷಣ ಮಂಡಳಿಯು ದ್ವಿತೀಯ ವರ್ಷದ 
ಪಠ್ಯಕ್ರಮದಿಂದ ಕರ್ನಾಟಕದ ಇತಿಹಾಸವನ್ನು ತೆಗೆದು ಹಾಕಲು ನಿರ್ಣಯಿಸಿದ್ದು ಒಂದು 
ವಿಷಾದಕರ ಬೆಳವಣಿಗೆ. 


ಮುದ್ರಣಕ್ಕೆ ಕಾಲಾವಕಾಶ ತೀರಕಡಿಮೆ ಇದ್ದು ದರಿಂದ ಈ ಬಾರಿ ಲೇಖನಗಳ ಆಂಗ್ಲ 
ಸಂಗ್ರಹಾನುವಾದ ಕೈಬಿಡುವುದು ಅನಿವಾರ್ಯವಾಯಿತು. 


ಈ ಸಂಪುಟವನ್ನು ಎಂದಿನಂತೆ ಸುಂದರವಾಗಿ ಮುದ್ರಿಸಿಕೊಟ್ಟ ಲಕ್ಷ್ಮಿ ಮುದ್ರಣಾಲಯದ 
ಶ್ರೀ ಅಶೋಕ್‌ಕುಮಾರ್‌ ಮತ್ತು ಸಿಬ್ಬಂದಿಯವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. 
ಮುದ್ರಣದ ಅಂತಿಮ ಘಟ್ಟದಲ್ಲಿ ನೆರವಿಗೆ ಬಂದ ಕು॥ ಕೂ.ಸ. ಅಪರ್ಣ ಅವರಿಗೂ ನಮ್ಮ 
ಕೃತಜ್ಞತೆಗಳು. 

- ಸೂರ್ಯನಾಥ ಕಾಮತ್‌ 
೩-೬-೧೯೯೬ “ಪಿ.ವಿ. ಕೃಷ್ಣಮೂರ್ತಿ 


ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ.) 
ಬೆಂಗಳೂರು 


ಕಾರ್ಯಕಾರಿ ಸಮಿತಿ 
(ದಿನಾಂಕ ೧೦-೭-೧೯೯೪ರಲ್ಲಿ ಆಯ್ಕೆಗೊಂಡಂತೆ) 


ಅಧ್ಯಕ್ಷರು 
ಡಾ! ಜಿ. ಎಸ್‌. ದೀಕ್ಷಿತ್‌, ಬೆಂಗಳೂರು 


ಉಪಾಧ್ಯಕ್ಷರು 
ಡಾಟ ಡಿ. ವಿ. ದೇವರಾಜ್‌, ಮೈಸೂರು 
ಶ್ರೀ ಎಂ. ಜಿ. ನಾಗರಾಜ್‌, ಬೆಂಗಳೂರು 


ಪ್ರಧಾನ ಕಾರ್ಯದರ್ಶಿಗಳು 
ಡಾ॥ ಎಚ್‌. ಎಸ್‌. ಗೋಪಾಲರಾವ್‌, ಬೆಂಗಳೂರು 


ಕಾರ್ಯದರ್ಶಿಗಳು 
ಡಾ ದೇವರಕೊಂಡಾರೆಡ್ಡಿ, ಹಂಪಿ 
ಡಾ॥ ಎಚ್‌. ಆರ್‌. ರಘುನಾಥಭಟ್‌, ಧಾರವಾಡ 


ಕೋಶಾಧಿಕಾರಿ 
ಶ್ರೀ ಎಂ. ಬಿ. ಪಾಟೀಲ್‌, ಬೆಂಗಳೂರು 
ಸದಸ್ಕರು 
ಡಾ! ಸೂರ್ಯನಾಥ ಕಾಮತ್‌, ಬೆಂಗಳೂರು 
ಡಾ! ಶ್ರೀನಿವಾಸ ಹಾವನೂರ, ಬೆಂಗಳೂರು 
ಶ್ರೀ ವಿ.ಸಿ. ಮಾಲಗತ್ತಿ, ಬೆಳಗಾವಿ 
ಡಾ| ರು. ಮ. ಷಡಕ್ಸರಯ್ಯ, ಧಾರವಾಡ 
ಡಾ| ಎ.ವಿ. ನರಸಿಂಹಮೂರ್ತಿ, ಮೈಸೂರು 
ಪ್ರೊ॥ ಲಕ್ಷ್ಮಣ್‌ ತೆಲಗಾವಿ, ಹಂಪಿ 
ಡಾ| ಸಿ. ಎಸ್‌. ಪಾಟೀಲ, ಮೈಸೂರು 
ಶ್ರೀ ಎಚ್‌. ಎಂ. ಸಿದ್ದನಗೌಡರ್‌, ಬೆಂಗಳೂರು 
ಶ್ರೀ ಕೆ.ಬಿ. ಶಿವತಾರಕ್‌, ಬ್ರಹ್ಮಾವರ 
ಡಾ॥ ಎಂ. ಬಿ. ನೇಗಿನಹಾಳ, ಬೆಳಗಾವಿ 
ಶ್ರೀ ಕುಂ. ಬಾ. ಸದಾಶಿವಪ್ಪ, ಹರಪನಹಳ್ಳಿ 
ಡಾ॥ ಕೆಳದಿ ವೆಂಕಟೇಶ ಜೋಯಿಸ್‌, ಕೆಳದಿ 
ಡಾ! ಜ್ಕೋತಿಬಾಯಿ, ಬೆಂಗಳೂರು 
ಡಾ| ಸಿಂದಿಗಿ ರಾಜಶೇಖರ, ಧಾರವಾಡ 
ಪ್ರೊ॥ ವಸಂತ ಕುಷ್ಟಗಿ, ಗುಲ್ಬರ್ಗಾ 
ಪ್ರೊ॥ ಸಿ.ವಿ. ಮಠದ, ಹಾವೇರಿ 


